al 


7 ಕರ್ನಾಟಕ ವಿಧಾನ ಪರಿಷತ್ತು ' 


ಚುಕ್ಕೆ ಗುರುತಿಲ್ಲದ'ಪ್ರಕ್ನೆ ಸಂಖ್ಯೆ T1734 


ಇ 
ಸದಸ್ಯರ ಹೆಸರು 


ಡಾ.ವೈ.ಎನಾರಾಯಣಸ್ಥಾಮಿ ಡಕ್ಷರ ಕ್ಷತ್ರ | 


ಉತ್ತರಿಸಚೇಕಾದ ದನಾಂಕ 


23-03-2020 


ಉತ್ತರಿಸಜೇಕಾದ ಸಚಿವರು 


"| ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು ಹಾಗೂ ಸಕಾಲ 
| ಸಚಿವರು " 


ಪನ್ನೆ 


ಉತ್ತರ 


ಕರ್ನಾಟಕ ರಾಜ್ಯದಲ್ಲಿ 7ನೇ ತರಗತಿಗೆ! 


ಪಬ್ಲಿಕ್‌ ಪರೀಕ್ಷೆ ಮಾಡಲು ಸರ್ಕಾರ 
ಚಿಂತಿಸಿದೆಯೇ; ಚಿಂತಿಸಿದ್ದರೆ, ವಿವರಗಳನ್ನು 
ನೀಡುವುದು; 


National Educational Policy 2019ರಲ್ಲಿ ಪ್ರಾಥಮಿಕ 
ಶಿಕ್ಷಣದ ಕಲಿಕೆಯ ಗುಣಮಟ್ಟವನ್ನು 
ಬಲವರ್ದನೆಗೊಳಿಸುವುದು  - ಅವಶ್ಯವೆಂದು 
ಪ್ರತಿಪಾದಿಸಿರುವ ಹಿನ್ನೆಲೆಯಲ್ಲಿ ' ಎಸ್‌.ಎಸ್‌.ಎಲ್‌.ಸಿ 
ತರಗತಿಯ ಪರೀಕ್ಷೆಗಿಂತ : ಪೂರ್ವದಲ್ಲಿ 
ಯಾವುದಾದರೊಂದು ತರಗತಿಗೆ ರಾಜ್ಯ ಮಟ್ಕಿದಲ್ಲಿ 
ಸಮಾನ ಪರೀಕ್ಲೌ ನಡೆಸುವುದು ಸುಕಕವೆಂದು 


ನಿರ್ಣಯಿಸಿದ್ದು, ಅದರಂತೆ "ಪ್ರಸ್ತುತ" ವರ್ಷದಲ್ಲಿ ಈ! 


ಪ್ರಕ್ರಿಯೆಯನ್ನು” : ಹಮ್ಮಿಕೊಳ್ಳಲು ಸಮಯಾವಕಾಶದ 
ಕೊರತೆಯಿರುವುದರಿಂದ ಸಾಧಕ-ಬಾಧಕಗಳು 
ಪರಿಶೀಲಿಸಿದ ತರುವಾಯ ಈ ಸಂಬಂಧ ಪೋಷಕರ. 


ಸಾರ್ವಜನಿಕರ, ಶಿಕ್ಷಕರು,  ತಜ್ನೆರು ಮತ್ತು ಎಲ್ಲಾ 


ಹಿತಾಸಕ್ತಿದಾರರ ಅಭಿಪ್ರಾಯವನ್ನು ಪಡೆದು, .ನಿರಂತರ 
ಮತ್ತು ಸಮಗ್ರ. ಮೌಲ್ಯಮಾಪನದ (೦೦ ಎಲ್ಲಾ 
ಅಂಶಗಳನ್ನು ಗಮನಿಸಿ 'ರಾಜ್ಯಪಠ್ಯಕ್ರಮದ ನೇ 
ತೆರಗತಿಯಲ್ಲಿ ವ್ಯಾಸಂಗ ; ಮಾಡುತ್ತಿರುವ 
ಸರ್ಕಾರಿ. ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ 
ವಿದ್ಯಾರ್ಥಿಗಳಿಗೆ ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 311 ಪಿಜಿಸಿ; 
2019, ದಿನಾ೦ಕ:07.02.2020ರಲದು. 2019-20ನೇ ಸಾಲಿನಲ್ಲಿ 
ಸಾಮಾನ್ಯ ಮೌಲ್ಯಾಂಕನ ನಡೆಸಲು ಉದ್ದೇಶಿಸಲಾಗಿತ್ತು. 
ಪ್ರಸ್ತುತ ಕೊರೋನಾ ವೈರಸ್‌ ಸೋಂಕನ್ನು ತಡೆಗಟ್ಟುವ 
ಮುಂಜಾಗ್ರತಾ ಕ್ರಮವಾಗಿ ಸದರಿ ಪರೀಕ್ಷೆಯನ್ನು ದಿನಾಂಕ: 


31.03.2020 ರವರೆಗೆ ಮುಂದೂಡಲಾಗಿದೆ. 


ಆ) 


2020-21ರ ಶೈಕ್ಷಣಿಕ ವರ್ಷಕ್ಕೆ ತಿಂಗಳ 2 
ಶನಿವಾರ 2 ದಿನ ಬ್ಯಾಗ್‌ ರಹಿತ ತರಲು 
ಸರ್ಕಾರ ಯೋಚಿಸಿದೆಯೇ? 


-| (ಯೋಚಿಸಿದ್ದರೆ. ಅದರ ರೂಪುರೇಷಗಳನ್ನು | 


ತಿಳಿಸುವುದು) 


ಶಾಲಾ”ಮಕ್ಕಳು ಕೊಂಡೊಯ್ಯುತ್ತಿರುವ ಶಾಲಾ`ಚೇಲದ 
ಬಾರದ ಬಗ್ಗೆ ಕಳಕಳಿಯ ಅಭಿಪ್ರಾಯಗಳು 
ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ 1986ರ ಹೊಸ ಶಿಕ್ಷಣ 
ನೀತಿ, 1993ರ ಯಶ್‌ಪಾಲ್‌ ನೇತೃತ್ನದ ರಾಷ್ಟ್ರೀಯ 


ಸಲಹಾ ಸಮಿತಿಯ ವರದಿ ಹಾಗೂ 2005ರ ರಾಷ್ಟ್ರೀಯ 
“|. ಹು 


ಪಠ್ಯಕ್ರಮ ಚೌಕಟ್ಟು ಕೂಡಾ ಹೊರೆಯಿಲ್ಲದ ಕಲಿಕೆಯ ಬಗ್ಗೆ 
ಪ್ರತಿಪಾದಿಸಿವೆ.""''ಈ'' ನಿಟ್ಟಿನಲ್ಲಿ ಗುಣಾತ್ಸಕ ಮತ್ತು 
ಂತಸದಾಯಕ ಕಲಿಕೆಯನ್ನು ಪ್ರೇರೇಪಿಸಲು ಪ್ರತಿ ತಿಂಗಳು 
2 ಶನಿವಾರಗಳಂದು "ಬ್ಯಾಗ್‌ ರಹಿತ ದಿನ'ವನ್ನು (No 


[( 


2 


Bag Day) 2020-21 ನೇ ಸಾಲಿನಲ್ಲಿ `'ಆಯೋಡಿಸಲು" 


ಉದ್ದೇಶಿಸಿದೆ. 

2020-21, ನೇ ಸಾಲಿನ ಆಯವ್ಯಯದಲ್ಲಿ 
ಘೋಷಿಸಿರುವ ಹೊಸ ಕಾರ್ಯಕ್ರಮಗಳ ಅನ್ವಯ ಬ್ಯಾಗ್‌ 
ರಹಿತ ದಿನವನ್ನು. ತಿಂಗಳಿಗೆ ಎರಡು ಶನಿವಾರಗಳಂದು 
"ಸಂಭ್ರಮ ಶನಿವಾರ' ಎಂದು ಆಚರಿಸಲಾಗುವುದು. 


ಸಹಪಠ್ತ ಮತ್ತು ಪಠ್ವ ಚಟುವಟಿಕೆಗಳ ನಡುವೆ ಸಹ! 


ಇರವಬಂಧ ಸಮ ಸಂತಸದ ಇಲಯ ಮೂಲ್‌: 
| ಚಮವಟಕೆ*: ಆಧರಿತ ಕಲಿಕೆಯನ್ನು” ಫೋತ್ಲಾಹಿಸಲು 
' ಹಾಗೂ" ಮಕ್ಕಳಲ್ಲಿ: ಸರ್ವತೋಮುಖ "ಬೆಳವಣಿಗೆಗೆ 


ಅವಶ್ಯವಾಗಿರುವ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸಲು 
ಆರೋಗ್ಯಕರ ಜೀವನಶೈಲಿ, ಸ್ವಾಸ್ಕ್ಯ ಮತ್ತು ಶುಚಿತ್ವ 
ವಾಗರಿಕ ಸೌಲಭ್ಯಗಳು ಇತ್ಯಾದಿಯಂತಹ ದೇಶದ ಉತ್ತಮ 
ನಾಗರಿಕರಾಗಲು ಅವಶ್ಯವಿರುವ ವಿಷಯಗಳ ಬಗ್ಗೆ ಆ 
ದಿನಗಳಂದು ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಅರಿವು 


| ಮೂಢಿಸಲಾಗುವುದು. 


ಇಡಿ 56 ಪಿಜಿಸಿ 2020 


[ಎಸ್‌.ಸುರೇಶ್‌ ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
'ಸಕಾಲ ಸಚಿವರು. 


